30 


ಮರುದಂ ತೋಟದ ಶಾಲೆಯಲ್ಲಿ ಪರಿಸರ ಶಿಕ್ಷಣ 


ಪೂರ್ಣಿಮಾ ಅರುಣ್‌ 


ತಮ್ಮ ಸುತ್ತಮುತ್ತಅನ ಜಗತ್ತೇ ಮಕ್ಕಳಗೆ ಪರಿಸರ. ಅದು 
ಎಲ್ಲವನ್ನೂ ಒಳಗೊಂಡಿದ್ದು, ಎಲ್ಲೆಲ್ಲಯೂ ಇದೆ. ಚಿಕ್ಕ ಮಕ್ಕಳು 
ಹೊರಗಿರಲು ಇಷ್ಟಪಡುತ್ತಾರೆ. ಅವರು ಹೊರಗೆ ಹೋಗಬೇಕು 
ಹಾಗೂ ಅದರಲ್ಲ ಬೆರೆಯಬೇಕು. ಇದು ಅವರನ್ನು ಪರಿಸರಕ್ಕೆ 
ಒದ್ಗಿಸುತ್ತದೆ, ನೆಲೆಯೂರಲು ಸಹಾಯ ಮಾಡುತ್ತದೆ, ವಸ್ತುಗಳ 
ನಡುವಿನ ಸಂಬಂಧಗಳು, ಬೆಸುಗೆಗಳು ಹಾಗೂ ಪರಿಮಾಣಗಳ 
ಕುರಿತು ಅರಿವು ಮೂಡಿಸುತ್ತದೆ; ಇದು ಅವರ ಇಂದ್ರಿಯಗಳಗೆ 
ಒಂದು ಶ್ರೀಮಂತ ಸಂವೇದನೆಯನ್ನು ಒದಗಿಸುತ್ತದೆ. 


ಮಾನವರು ಬೆಳೆಸಿಕೊಳ್ಳುವ ಮೊದಲ ಇಂದ್ರಿಯ ಜ್ಞಾನ ಎಂದರೆ 
ಪರ್ಶ ಜ್ಞಾನ ಎಂದು ಹೇಳಲಾಗುತ್ತದೆ. ಈ ಜ್ಞಾನವೇ ವಿವಿಧ 
ರೀತಿಯಲ್ಲ ನಮ್ಯ ಪರಿಸರದ ಅನುಭವವನ್ನು ಪ್ರಭಾವಿಸುವುದು 
ಮಣ್ಣನ್ನು ಮುಟ್ಟುವುದು. ಕಲ್ಲುಗಳನ್ನು ಎತ್ತಿಕೊಳ್ಳುವುದು. 
ಮರಳನಲ್ಲ ಆಟವಾಡುವುದು, ಅವರ ಮುಖದ ಮೇಲೆ ಜಸುವ 
ಗಾಆಳಯನ್ನು ಹಾಗೂ ಸೂರ್ಯನ ಕರಣಗಳನ್ನು. ನೀರಿನ 
ತೇವವನ್ನು ಅನುಭವಿಸುವುದು, ಮುಂತಾದವು ಹಾಗೆಯೇ 
ವಾಸನೆ ಹಾಗೂ ರುಚಿಯ ಜ್ಞಾನವು ಇವುಗಳನ್ನು ನಿಕಟವಾಗಿ 
ಅನುಸರಿಸಿ, ಅತ್ಯಂತ ಪ್ರಬಲವಾಗಿಯೂ ಇರುತ್ತದೆಯಾದ್ದರಿಂದ 
ಬಾಯಲ್ಲಿ ಹಾಕಿಕೊಳ್ಳುವ ತಡೆಯಲಾರದ ಬಯಕೆಯ ಕುರಿತೂ 


ಇದು ಹೇಳುತ್ತದೆ. ಇದೂ ಒಂದು ರೀತಿಯ ಹುಡುಕಾಟವೇ ಸರಿ. 
ಮಕ್ಕಳು ಪರಿಸರವನ್ನು ನೆಲದಿಂದ ಗ್ರಹಿಸಲು ಆರಂಭಸುತ್ತಾರೆ, 
ಏಕೆಂದರೆ ನೆಲವು ಮಕ್ಕಳಗೆ ಬಹಳ ಹತ್ತಿರವಾಗಿರುತ್ತದೆ ಅಥವಾ 
ಮಕ್ಕಳು ನೆಲಕ್ಕೆ ನಿಕಟವಾಗಿರುತ್ತಾರೆ. 


ಮರುದಂ ತೋಟದ ಶಾಲೆಯಲ್ಲರುವ (Marudam Farm 
School) ನಮ್ಮ ವೃತ್ತಾಕಾರದ ಶಿಶುವಿಹಾರದ ಕಟ್ಟಡವು ಮಕ್ಕಳು 
ಸುತ್ತಲೂ ನೋಡಲು ಸಹಕಾರಿಯಾಗುವಂತೆಯೂ. ಮುಟ್ಟಲು. 


ವಾಸನೆಯನ್ನು ಗ್ರಹಿಸಲು.  ಕೇಳಸಿಕೊಳ್ಳಲು ಮತ್ತು 
ಹೊರಾಂಗಣದಲ್ಲ ಏನಾಗುತ್ತಿದೆ ಎಂದು ನೋಡಲು 
ಅನುಕೂಲವಾಗುವ ಹಾಗೂ ಒಳಾಂಗಣದಲ್ಪದ್ದರೂ 


ಹೊರಾಂಗಣದಲ್ಲರುವಂತೆ ಭಾಸವಾಗುವ ವಾತಾವರಣವನ್ನು 
ಸೃಷ್ಟಿಸುತ್ತದೆ. ಜೇನ್ನೊಣಗಳು ಒಳಬರುತ್ತವೆ. ಕಣಜಗಳು 
ಗೋಡೆಯ ಮೇಲೆ ಗೂಡನ್ನು ಕಟ್ಟುತ್ತವೆ. ಅದರೊಳಗೆ 
ಬಾವಲಗಳು ವಾಸಿಸುತ್ತವೆ, ಕಪ್ಪೆ - ಇಅಗಳಾದರೋ ಅಲ್ಪನ 
ಶಾಶ್ವತ ನಿವಾಸಿಗಳು ಮತ್ತು ಹಾವುಗಳಂತೂ ಒಂದಕ್ಕಿಂತ ಹೆಚ್ಚು 
ಬಾರಿ ಆಮಂತ್ರಣ ಕೊಟ್ಟುಕೊಂಡಿವೆ. 


ಚಿತ್ರ 1. ಶಿಶುವಿಹಾರದ ಮಕ್ಕಳು ನೈಸರ್ಗಿಕ ಬಣ್ಣ ಹಾಗೂ ಕೈ ಮುದ್ರಣದಿಂದ ಮಾಡಿದ ಒಂದು ತೂಗು ಚೀಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ಶಿಶುವಿಹಾರವು ಸದೃಢ ಪರಿಸರ ಶಿಕ್ಷಣ 
ಕಾರ್ಯಕ್ರಮವನ್ನು ಹೊಂದಿದೆ. ಇದರಲ್ಲ ಪ್ರತಿ ದಿನವೂ 
ಶಾಲೆಯಲ್ಲರುವ ಒಂದು ನಿಗದಿತ ದಾರಿಯಲ್ಲಿಯೇ 
ಒಂದು ಗಂಟೆಯ ಪರಿಸರ ನಡಿಗೆಯನ್ನು 
ಒಳಗೊಂಡಿರುತ್ತದೆ. ನಮ್ಮ ಅನುಭವದ ಪ್ರಕಾರ ಮಕ್ಕಳು 
ನಿರಂತರವಾಗಿ ಅದೇ ದಾರಿಯಲ್ಲೇ ಎದುರಾದಾಗ, ಅವೇ 
ಮರಗಳು ಹಾಗೂ ಕಲ್ಲುಗಳ ನಡುವೆ ನಡೆದಾಗ ವಿವಿಧ 
ಖಯತುಮಾನಗಳನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಈ 
ತಮ್ಮದಾಗಿಸಿಕೊಳ್ಳುವಿಕೆಯು (internalisation) ಮಕ್ಕಳ 
ಆಟದಲ್ಲ ಪ್ರಷ್ಣವಾಗಿ ಗೋಚರಿಸುತ್ತದೆ; ಉದಾಹರಣೆಗೆ 
ಬೇಸಗೆಯಲ್ಲ ಮಕ್ಕಳು ರಚನಾತ್ಮಕ, ಕಾಲ್ಪನಿಕ 
ಆಟಗಳಾದ ಮನೆಗಳ ನಿರ್ಮಾಣ ಹಾಗೂ ಗುಮ್ಮಟಗಳು. 
ಅಣೆಕಟ್ಟುಗಳು ಹಾಗೂ ಕೆರೆಗಳ ಕಟ್ಟುವಿಕೆಯಲ್ಲ ಬಹಳಷ್ಟು 
ಒಣಗಿದ ಕಡ್ಡಿಗಳನ್ನು. ಎಲೆಗಳನ್ನು ಹಾಗೂ ಸಣ್ಣ- 
ಕೊಂಬೆಗಳನ್ನು ಬಳಸುತ್ತಾರೆ; ಮಳೆಗಾಲದಲ್ಲ ಮಣ್ಣು. 
ಬೆಣಚುಕಲ್ಲುಗಳು ಹಾಗೂ ನೀರನ್ನು 
ಉಪಯೋಗಿಸುತ್ತಾರೆ. ಅಂತೆಯೇ ಚಗಾಲದಲ್ಲಿ 
ಚಲ್ಲೆಗಳ ರೆಕ್ಕೆಗಳನ್ನು. ಕಾಡಿನ ಹಣ್ಣು - ಹಂಪಲುಗಳನ್ನು 
ಸಂಗ್ರಹಿಸುತ್ತಾರೆ. 


ಬೇಸಿಗೆಯು ಹೂವುಗಳ ಶೇಖರಣೆಯಿಂದ ತುಂಬ 
ತುಳುಕುತ್ತಿರುತ್ತದೆ. ಉದಾಹರಣೆಗೆ ನೆಲದ ಮೇಲೆ ಬೀಳುವ 
ಪಲಾಶ ಅಥವಾ ಮುತ್ತುಗದ ಮರದ (Flame of the Forest or 
Palash-Butea monosperma) ಹೂವುಗಳ ಸಂಗ್ರಹವನ್ನು 
ನೈಸರ್ಗಿಕ ಬಣ್ಣವನ್ನು ತಯಾರಿಸಲು ಬಳಸಿ ನಂತರ ಅದನ್ನು 
ಬಟ್ಟೆಗಳಗೆ ಬಣ್ಣ ಕಟ್ಟಲು ಬಳಸಲಾಗುತ್ತದೆ. ಈ ಸಲದ 
ಖೇಸಿಗೆಯಲ್ಲ ತಮ್ಮ ಸ್ವಂತ ಬಳಕೆಯ ಕೈಯಲ್ಲ ಹೊಲದ 
ಚೀಲಗಳಗಾಗಿ ಮಕ್ಕಳು ಅದೇ ಬಟ್ಟೆಯನ್ನು ಬಳಸಿದರು. 


ಜೊತೆಗೆ ಪರಿಸರವೇ ಒಂದು ಆಟದ ಮೈದಾನವಾಗಿ - 
ತೆವಳುವುದು. ಹತ್ತುವುದು ಹಾಗೂ ಸಮತೋಲನ 
ಕಾಪಾಡಿಕೊಳ್ಳುವಂತಹ ಹೊಸ ಚಲನೆಗಳನ್ನು ಅಭ್ಯಾಸ 
ಮಾಡಲು ಮತ್ತು ಅವುಗಳನ್ನು ಕರಗತಗೊಳಸಿಕೊಳ್ಳಲು 
ಮಕ್ಕಳಗೆ ಒದಗಿ ಬರುತ್ತದೆ. ಉದಾಹರಣೆಗೆ, ನಮ್ಮ ಶಾಲೆಯಲ್ಲ 
ಮಕ್ಕಳು ಮರಗಳನ್ನು ಹತ್ತುವುದು. ಕಲ್ಲು ಬಂಡೆಯ ಮೇಲೆ 
ಸಮತೋಲನ ಕಾಪಾಡಿಕೊಳ್ಳುವುದು ಹಾಗೂ ಚಲಗಳಲ್ಲ 
ಮುದುಡಿಕೊಂಡು ಮತ್ತು ತೆವಳಕೊಂಡು ಹೋಗುವುದಕ್ಕೆ 
ಬೆಂಬಲ ನೀಡಿ ಪ್ರೋತ್ಲಾಹಿಸಲಾಗುತ್ತದೆ. ಇವನ್ನು ಮಾಡುವಾಗ 
ಮಕ್ಕಳು ಈ ರೀತಿಯ ಹೊಸ ಅನ್ಟೇಷಣೆಗಳಲ್ಲ ಒಬ್ಬರಿಗೊಬ್ಬರು 
ಹೇಗೆ ಪರಸ್ಪರ ಸಹಾಯ ಮಾಡುತ್ತಾರೆ ಎಂಬುದನ್ನು ನಾವು 
ಗಮನಿಸಿದ್ದೇವೆ. ಮಗುವಿನ ದೇಹವು ಆವರಣದಲ್ಲ ಎಲ್ಲ ಇದೆ 
ಎನ್ನುವ ಸಂವೇದನೆಯು ಸಾಮಾನ್ಯವಾಗಿ ಮಗುವಿನ 
ದೃಷ್ಟಿಯಲ್ಲ ಪರಿಸರ ಹೇಗೆ ಕಾಣುತ್ತದೆಯೋ. ಅದರ 
ಮಧ್ಯದಲ್ಲಯೇ ಇದೆ ಎಂದು ಭಾಸವಾಗುವಂತಿರುತ್ತದೆ. 


ಚಿತ್ರ 2. ಹತ್ತಿರದಲ್ಲೇ ಇರುವ ಒಂದು ಆಲದ ಮರವನ್ನು ಹತ್ತಲು ಮಕ್ಕಳ 
ಗುಂಪೊಂದು ಪರಸ್ಪರ ಸಹಾಯ ಮಾಡುತ್ತಿರುವುದು. 


ಬೆಳವಣಿಗೆ ಹಾಗೂ ಅರಿವಿನ ಹಂತಗಳು 


5ರಿಂದ 7 ವರ್ಷ ವಯಸ್ಸಿನಲ್ಲ ಮಕ್ಕಳು ತಮ್ಮ ಅಂದರೆ 
'ಮಾನವರು' ಹಾಗೂ ಪ್ರಕೃತಿಯ ಇತರ ಅಂಶಗಳ ನಡುವಿನ 
ವ್ಯತ್ಯಾಸದ ಕುರಿತು ಹೆಚ್ಚು ಜಾಗೃತರಾಗತೊಡಗುತ್ತಾರೆ. ಕೇವಲ 
ಇಂದ್ರಿಯಾತ್ಯಕ ವರ್ತನಾ ಹಂತದಲ್ಲದ್ದವರು (sensory mode 
of interaction) ಕುತೂಹಲ. ಪ್ರಶ್ನಿಸುವ ಹಂತಕ್ಕೆ ಸಾಗುತ್ತಾರೆ. 
ಅವರು ವಿಸೃತವಾಗಿ ಗಮನಿಸಿ ಅದರ ಕುರಿತು ಪ್ರಷ್ಟವಾಗಿ 
ಮಾತನಾಡುವುದನ್ನು ಪ್ರಾರಂಭಸುವ ರೀತಿಯಲ್ಲ ಈ 
ಹಂತವನ್ನು ನಾವು ಕಾಣಬಹುದು. ಠ ನಿರ್ಣಾಯಕ ವಯಸ್ಸಿನಲ್ಪಿ 
ಶಿಕ್ಷಕರು (ಶಾಲೆಯ ಅಥವಾ ಮನೆಯಲ್ಲ) ಮಗುವಿನ 
ಸಹಜವಾದ ಕುತೂಹಲವನ್ನು ಹತ್ತಿಕ್ಕದೆ ಇಂಬು ನೀಡಬೇಕು. 
ಹೊಸ ಅನುಭವಗಳೊಂದಿಗೆ ತೊಡಗಿಕೊಳ್ಳುವ ಹಾಗೂ ಅದನ್ನು 
ಅರ್ಥೈಸುವ ಸಾಮರ್ಥ್ಯ ಮತ್ತು ಕ್ಷಮತೆ ಈ ವಯಸ್ಸಿನಲ್ಲಿ 
ಅದ್ಭುತವಾಗಿರುತ್ತದೆ ಹಾಗೂ ಪರಿಸರವು ಈ ಸಾಮರ್ಥ್ಯವನ್ನು 
ಬಳಸಿಕೊಳ್ಳುವ ಎಣಿಯಿಲ್ಲದಷ್ಟು ಅವಕಾಶಗಳನ್ನು ಒದಗಿಸುತ್ತದೆ. 
ಉದಾಹರಣೆಗೆ, ನಾವು ಮಕ್ಕಳೊಡನೆ ಕಾಡಿಗೆ ಹೋದಾಗ, 
ಕಾಡಿನ ಪ್ರತಿಯೊಂದು ಅಂಶವೂ ಅವರನ್ನು 
ಬೆರಗುಗೊಳಸುತ್ತದೆ. ಅವರು ವಿವಿಧ ರೀತಿಯ ಮೇಲ್ಮೈ 
ಗುಣಗಳು, ಮುಳ್ಳುಗಳು. ಕೆಸರು. ಒಣ ಎಲೆಗಳೊಂದಿಗೆ 
ವ್ಯವಹರಿಸಬೇಕಾಗುತ್ತದೆ. ಮರೆಮಾಚಿಕೊಳ್ಳುವಿಕೆ 
(camouflage), ವೈವಿಧ್ಯತೆ. ತಾಪಮಾನ ಮುಂತಾದ ವಿವಿಧ 
ರೀತಿಯ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳಬೇಕಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


31 


32 


ಮರುದಂನಲ್ಲ, ಈ ವಯಸ್ಸಿನ ಗುಂಪಿಗೆ, ಕಾರ್ಯಯೋಜನಾ 
ಆಧಾರಿತ ಕಲಕೆಯನ್ನು ಕೈಗೊಳ್ಳುತ್ತೇವೆ. ಇಲ್ಲ ಅವರ 
ಗಮನಿಸುವಿಕೆಯನ್ನು ಸುವ್ಯವಸ್ಥಿತ ಪರಿಶೀಲನೆಗೆ 
ಜೋಡಿಸಲಾಗುತ್ತದೆ. ಯುವ ವಿಜ್ಞಾನಿಗಳಂತೆ ಅವರು ಕೀಟದ 
ಡಜ್ಜಗಳು. ಅಳತೆ ಪಟ್ಟಗಳು. ಭೂತಗನ್ಮಡಿಗಳು ಹಾಗೂ ರೇಖಾ 
ನಕ್ಷೆಯನ್ನು ಬರೆಯುವ ಚೌಕಗಳುಳ್ಳ ಕಾಗದವನ್ನು 
ಜೊತೆಗೊಯ್ಯುತ್ತಾರೆ. ಒಮ್ಮೆ ನಾವು 6 ವರ್ಷದ ಹುಡುಗಿ 
ಇರುವೆಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ನೋಡಿದೆವು. 
ಅವುಗಳು ತಮ್ಮ ಮನೆಯನ್ನು ಬದಲಾಯುಸುತ್ತಿದ್ದುದನ್ನು ಹಾಗೂ 
ತಮ್ಮ ಮರಿಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ 
ಒಯ್ಯುವುದನ್ನು ಗಮನಿಸಿ ಮಳೆಗಾಲ ಬರುತ್ತಿರುವುದರಿಂದ 
ಹೀಗೆ ಮಾಡುತ್ತಿವೆ ಎಂದು ಆಕೆ ಅಂದಾಜಸಿದಳು. ಇನ್ನೊಂದು 
ಮಗುವು ಮಿಡತೆ ಜಾತಿಯ ಸೂರ್ಯನಕುದುರೆಗಳ (praying 
mantis) ಕುರಿತು ಅಭ್ಯಾಸ ಮಾಡಿ, ತಾನು ಕಂಡ ಚಿತ್ರಗಳಗಿಂತ 
ಅವು ಹೇಗೆ ಭಿನ್ನವಾಗಿ ಕಂಡವು ಎಂದು ತರಗತಿಗೆ 
ಹಿಂದಿರುಗಿದಾಗ ಉದಧ್ದರಿಸಿದಳು. ನಿಜವಾದ ಚಿತ್ರಗಳರುವ ಒಂದು 
ಅಧಿಕೃತ ಪುಸ್ತಕವನ್ನು ಅವಳಗೆ ನೀಡಿದಾಗ (ಹಿರಿಯ 
ವಿದ್ಯಾರ್ಥಿಗಳಗಾಗಿ ಇರುವ ಪುಸ್ತಕ ಎಂದು ತೋರುವ) 
ಸಮಾಧಾನಗೊಂಡಳು. ಈ ಉದಾಹರಣೆಯು ಮಕ್ಕಳನ್ನು 
ಕೇವಲ ಮಾತುಗಳಂದಲೇ ತಣಿಸಬಾರದು ಎನ್ನುವುದನ್ನು 
ನೆನಪಿಸುತ್ತದೆ. ಪ್ರಂತ ಕುತೂಹಲದಿಂದ ಹುಟ್ಟದ ಅಧ್ಯಯನದಲ್ಲ 
ತೊಡಗಿಕೊಂಡಾಗ ಅವರಿಗೆ ಯಾವುದೇ ವಸ್ತುವನ್ನು ಕೊಟ್ಟರೂ 
ಅದರಿಂದ ಅರ್ಥಗಳನ್ನು ಹುಡುಕಿಕೊಳ್ಳಲು ಕಲಯುತ್ತಾರೆ. 
ಹಾಗಾಗಿ. ಅವರಿಗೆ ಕರಾರುವಾಕ್ಲಾದ ಹಾಗೂ ಅರ್ಥಪೂರ್ಣ 
ವಿವರಣಿಗಳನ್ನು ಒದಗಿಸಬೇಕಾದ ಜವಾಬ್ದಾರಿ ನಮ್ಮ 
ಮೇಲರುತ್ತದೆ. 


ಮಕ್ಷಳು ಸ್ವಾಭಾವಿಕವಾಗಿ ಬಹಳ ಜಾಗೃತ ಸ್ಥಿತಿಯಲ್ಲಿ 
ಇರುತ್ತಾರಾಧ್ದರಿಂದ ವಸ್ತುಗಳನ್ನು ವಿವರವಾಗಿ ಗಮನಿಸಲು 
ಸಮರ್ಥರಾಗಿರುತ್ತಾರೆ. ಅವರ ಅತ್ಯುತ್ನಾಹ ಹಾಗೂ 
ಕುತೂಹಲದಿಂದಾಗಿ ಹೆಚ್ಚು ಅನ್ನೇಷಿಸಲು ಆತುರಪಡುತ್ತಾರೆ. 
ಅವರಿಗೆ ಕುತೂಹಲವೆನಿಸುವ ಯಾವುದೇ ಗಿಡವನ್ನಾಗಲಅ 
ಪ್ರಾಣಿಯನ್ನಾಗಲಅ ಮುಟ್ಟುವುದು. ಹೂಗಳನ್ನು ಕೀಳುವುದು. 
ಪಕ್ಷಿಯ ಗೂಡನ್ನು ಮುಟ್ಟುವುದು. ಹಾವನ್ನು ಹಿಂಬಾಅಸುವುದು 
ಇತ್ಯಾದಿ. ಪರಿಸರದಲ್ಲರುವ ಇತರ ಜೀವಿಗಳೊಂದಿಗೆ ತಾವು 
ಸ್ಥಳವನ್ನು ಹಂಚಿಕೊಳ್ಳುತ್ತಿದ್ದೇವೆ ಎನ್ನುವುದನ್ನೂ ಮಕ್ಕಳು ಇದೇ 
ಸಮಯದಲ್ಲ ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಇದೇ 
ಸಂದರ್ಭವನ್ನು ಬಳಸಿಕೊಂಡು ಶಿಕ್ಷಕರು. ನಿಶ್ವಬ್ದವಾಗಿ 
ವೀಕ್ಷಿಸುವುದು ಹಾಗೂ ಇತರ ಎಲ್ಲಾ ಜೀವಿಗಳು ಮತ್ತು ನಾವು 
ಹಂಚಿಕೊಳ್ಳುವ ಸ್ಥಳದ ಕುರಿತು ಗೌರವ ಭಾವನೆಯನ್ನು 
ತಾಳುವುದು ಮುಂತಾದವುಗಳ ಅಗತ್ಯವನ್ನು ವಿವರಿಸಬಹುದು. 


ಮರುದಂನಲ್ಲ. ನಮ್ಮ ಸುತ್ತಮುತ್ತಅನ ಇತರ ಸಹವರ್ತಿಗಳ 
ಕುರಿತ ಗೌರವ ಹಾಗೂ ಕಾಳಜಯ ಬಗ್ಗೆ ನಾವು ಸದಾ 
ಮಾತನಾಡುತ್ತೇವೆ. 'ವಾಯ್ದಸ್‌ ಆಫ್‌ ಚಿಲ್ಪನ್‌' ಎನ್ನುವ 
ಯೋಜನೆಯೊಂದನ್ನು ಕೈಗೊಂಡಾಗ ಬಹಳಷ್ಟು ಮಕ್ಕಳು ತಮ್ಯ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ತರಗತಿಗಳ ಸುತ್ತಮುತ್ತಲೂ ಗೂಡು ಕಟ್ಟುವ ಸೂರಕ್ಕಿ 
(sunbirds) ಹಾಗೂ ಚೋರೆ ಹಕ್ಕಿಗಳಂತೆ ತಮ್ಮನ್ನು ತಾವು 
ವ್ಯಕ್ತಪಡಿಸಿದರು. ಬಹಳ ಬೇಗನೆ, ಮಕ್ಕಳು. ಗೂಡು ಕಟ್ಟುವ 
ಜಾಗಗಳು ಹಾಗೂ ಅದರ ಸುತ್ತಮುತ್ತಅನ ಪ್ರದೇಶಗಳಲ್ಲ 
ಎಚ್ಚರಿಕೆಯಿಂದ ಸುಳದಾಡುವುದನ್ನು ಹಾಗೂ ಇತರರನ್ನು 
ಜಾಗರೂಕರಾಗಿರಿ ಎಂದು ಎಚ್ಚರಿಸುವುದನ್ನು ಕಂಡೆವು. 


8ರಿಂದ 10 ವರ್ಷ ವಯಸ್ಸಿನ ಗುಂಪಿನಲ್ಲಿ, ಮಕ್ಕಳು ಜಗತ್ತನ್ನು 
ಇನ್ನಷ್ಟು ಅರ್ಥಮಾಡಿಕೊಳ್ಳುವ ಬೆಳವಣಿಗೆ ಆರಂಭವಾಗು- 
ವುದರಿಂದ ಪ್ರಕೃತಿಯೊಂದಿಗಿನ ಈ ರೀತಿಯ ಒಡನಾಟ 
ಮುಂದುವರಿಯಲು ಇನ್ನಷ್ಟು ಸಹಕಾರಿಯಾಗುತ್ತದೆ. ತಾವೂ 
ಆಹಾರ ಸರಪಳಯ ಒಂದು ಭಾಗ ಎಂದು 
ಅರ್ಥಮಾಡಿಕೊಳ್ಳುತ್ತಾರೆ ಹಾಗೂ ಈ ಅರಿವಿನಿಂದ 
ಪ್ರಕೃತಿಯೊಂದಿಗಿನ ಅವರ ಅನುಭವ ಪರಿವರ್ತನೆಯಾಗುತ್ತದೆ. 
ಜೀವಿಗಳ ನಡುವಿನ ಪರಸ್ಪರ ಅವಲಂಬನೆಯ ಪರಿಕಲ್ಪನೆಯ 
ಕುರಿತು ಯೋಚಿಸತೊಡಗುತ್ತಾರೆ. ವಿವಿಧ ರೀತಿಯ ಪಕ್ಷಿಗಳ 


ಪ್ರಭೇದಗಳು ಹಾಗೂ ಅವುಗಳ ವಾಸಸ್ಥಾನಗಳಲ್ಲರುವ 
ವ್ಯತ್ಯಾಸದಂತಹ ವಿವರಗಳ ಕುರಿತು ಹೆಚ್ಚು 
ಗಮನಹರಿಸತೊಡಗುತ್ತಾರೆ. ಅನೇಕ ಸಲ ಮರುದಂನಲ್ಲ 


ನವರಂಗ ಹಕ್ಕಿ (nda ptt) ಹಾಗೂ ಯುರೇಶಿಯಾದ 
ಕೋಗಿಲೆಯಂತಹ (Eurasian cಟkಂಂ) ವಲಸೆ ಹಕ್ಕಿಗಳನ್ನು 
ಕಂಡಾಗ ಮಕ್ಕಳು ಬಹಳ ಉತ್ತೇಜನಗೊಂಡು 
ಉತ್ತುಕರಾಗುತ್ತಾರೆ ಮತ್ತು ಹಕ್ಕಿಗಳು ಎಲ್ಲಂದ ಬರುತ್ತವೆ ಎಂದು 
ತಿಆದುಕೊಳ್ಳಲು ಕುತೂಹಲಭರಿತರಾಗಿರುತ್ತಾರೆ. ಅನೇಕ ಬಾರಿ 
ಬೆಳಗ್ಗಿನ ತರಗತಿಯ ಹೊತ್ತಿನಲ್ಪ್ಲ ಯಾವುದೋ ಒಂದು ಮಗು 
ವಲಸೆ ಹಕ್ಕಿಯನ್ನು ಕಂಡರೆ ಇಡೀ ತರಗತಿಯೇ ಶಿಕ್ಷಕರ 


ಜೊತೆಗೂಡಿ ಹೊರಗೆ ಹೋಗಿ ಆ  ಹಕ್ಸಿಗಳನ್ನು 
ಬರಮಾಡಿಕೊಳ್ಳುವ ಸನ್ನಿವೇಶ ಏರ್ಪಡುತ್ತದೆ. ಪರಿಸರ 
ಕಅಕೆಯನ್ನು ನಿಗದಿತ ಸಮಯದ  ಚೌಕಟ್ಟಗೆ 


ಪರಿಸರ 


ನಿರ್ಬಂಧಿಸಲಾಗದು ಎನ್ನುವುದನ್ನು ಮರುದಂನ 
ಸಮನ್ಹ್ವಯಕಾರರಾಗಿ ವಾವು ಅರ್ಥಮಾಡಿಕೊಂಡಿದ್ದೇವೆ. 


Iraianbu 


ಚಿತ್ರ 3. ಒಂದು ಪರಿಸರ ಶಿಬಿರದಲ್ಲಿ ಗಮನಿಸಿದ ಹಾವು ಭಕ್ಷಕ ಜುಟ್ಟು ಗಿಡುಗ 
(Crested Serpent Eagle)ದ ಚಿತ್ರವನ್ನು ಬಿಡಿಸಿದ 10 ವರ್ಷದ ಹುಡುಗ. 


ಮರುದಂನಲ್ಪ್ಲ, ಕಳೆದ ಆರು ತಿಂಗಳನಿಂದ ಪ್ರತಿ ವಾರ ಅರ್ಥ 
ದಿನ, ನಿರ್ದಿಷ್ಟ ಸಮಯದಲ್ಲ ನಿಗದಿತ ಜಾಗವನ್ನು ಗಮನಿಸುವ 
ಕಾರ್ಯಕ್ರಮವನ್ನು (a patch-monitoring programme) 


ಆರಂಭಸಿದ್ದೇವೆ. ವಿದ್ಯಾರ್ಥಿಗಳು ನಿರ್ದಿಷ್ಟ ಜಾಗವನ್ನು 
ಹುಡುಕಿಕೊಳ್ಳುತ್ತಾರೆ. ಅದು ಒಂದು ಸಣ್ಣ ಪೊದೆಯ 
ಜಾಗವಾಗಿರಬಹುದು. ಗಿಡವಾಗಿರಬಹುದು, ಬಹಳಷ್ಟು 
ಚಿಲ್ಲೆಗಳನ್ನು ಆಕರ್ಷಿಸುವ ಒಂದು ಕಾಲುಹಾದಿಯಾಗಿರಬಹುದು. 
ಸಣ್ಣ ಉದ್ಯಾನದ ಜಾಗವಾಗಿರಬಹುದು ಅಥವಾ 
ನೆರೆಹೊರೆಯಲ್ತರುವ ಒಂದು ಕುರುಚಲು ಜಾಗವೂ 
ಇರಬಹುದು, ಅಲ್ಪರುವ ಜೀವವ್ಯವಿಧ್ಯತೆಯನ್ನು ಅವರು 


ಗಮನಿಸುತ್ತಾರೆ. ಹುಳಗಳು, ಪಕ್ಷಿಗಳು. ಪೊದೆಗಳು ಹಾಗೂ 
ಮರಗಳ ಹೆಸರುಗಳನ್ನು ಒಂದು ಕ್ರಮದಲ್ಲ ದಾಖಆಸುತ್ತಾರೆ. ಈ 
ರೀತಿಯ ನಿರಂತರ ಕಾರ್ಯಕ್ರಮಗಳಂದ ಕೆಲವು ಮಾಂತ್ರಿಕ 
ಕ್ಷಣಗಳ ಹಾಗೂ ಕಅಕೆಯ ಅನುಭವವನ್ನು ನಾವು ಪಡೆದೆವು. 
ಉದಾಹರಣೆಗೆ, ಒಂದು ಮುಳ್ಳನ ಪೊದೆಯ ಪಕ್ಷದಲ್ಲದ್ದ ಔಡಲ 
ಗಿಡವನ್ನು ಗಮನಿಸುತ್ತಿದ್ದಾಗ, ಆ ಗಿಡದ ಮೇಲೆ ಮೊಟ್ಟೆಯನ್ನು 
ಇಡುವ ಚಿಲ್ಲೆಯೊಂದನ್ನು (Common Castor) ಜೇಡವು 
ಬೇಟಿಯಾಡುವುದನ್ನು ನೋಡಿದೆವು. ಸಣ್ಣ ಕಪ್ಪೆಯನ್ನು 
ಕಂಚುಖಬೆನ್ನಿನ ಮರ ಹಾವೊಂದು (Bronzeback tree snake) 
ಬೇಟಿಯಾಡಲು ಪ್ರಯತ್ನಿಸುತ್ತಿದ್ದ ಸಮಯದಲ್ಲಿಯೇ 
ಕಾಜಾಣಪೊಂ೦ದು ಏರೋಪ್ಲೇನ್‌ ಚಿಲ್ಲೆಯನ್ನು ಹಿಡಿದೇಬಟ್ಟತು. 
ಈೇ ರೀತಿಯ ಅಮೂಲ್ಯವಾದ ಅನುಭವಗಳೇ ಪ್ರಕೃತಿ 
ವ್ಯವಸ್ಥೆಯಲ್ಲನ ಪರಪ್ಪರ ಅವಲಂಬನೆಯನ್ನು ಅರ್ಥ- 
ಮಾಡಿಕೊಳ್ಳಲು ಬಹಳಷ್ಟು ಅವಕಾಶಗಳನ್ನು ಒದಗಿಸುತ್ತವೆ. 


ಚಿತ್ರ 4. ಜಾಗವನ್ನು ವೀಕ್ಷಿಸುವ ಕಾರ್ಯಕ್ರಮದಲ್ಲಿ, ತಾನು ಗಮನಿಸಿದ 
ವಿಷಯಗಳ ಬಗ್ಗೆ, ಮಗುವೊಂದರ ಸಚಿತ್ರ ವಿವರಣೆ ಮತ್ತು ಕ್ರಮಾಗತ ಸಾರಾಂಶ. 


ನಿಪರ್ಣದಲ್ಲನ ಯಾವುದೇ ಎಳೆಯ ಜೀವಿಗಆಗಾಗುವಂತೆ, ಪ್ರತಿ 
ಕ್ಷಣವೂ ನಮ್ಮ ಮಕ್ಕಳು ಹೊಸತನ್ನು ಎದುರುಗೊಂಡು ಅದನ್ನು 
ಅರ್ಥೈಸಿಕೊಳ್ಳಲು ಪ್ರಯತ್ನಿಸುವ ಕ್ಷಣವಾಗಿದೆ. 


ಎಲ್ಲ ಎಳೆಯರು, ತಮ್ಮ ಸುತ್ತಮುತ್ತಲೂ ಇರುವ ದೊಡ್ಡವರ 
ವರ್ತನೆಯನ್ನು ಗಮನಿಸಿ ಕಅಯುವುದು ಹೆಚ್ಚು. ಮರುದಂನಲ್ಲ. 
ದೊಡ್ಡವರು ಹಾಗೂ ಮಕ್ಕಳು ಪರಿಸರ ಶಿಕ್ಷಣದ ಪಯಣಗಳಲ್ಲ 
ಜೊತೆಯಾಗಿ ಕಅಯುತ್ತಾರೆ. 


ಈ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುವಂತಹುದು ಹಾಗೂ 
ಇದಕ್ಕೆ ಮಕ್ಕಳ ಪಾಲಕರು ಅಥವಾ ಹೋಷಕರ ಬೆಂಬಲ ಮತ್ತು 
ಪ್ರೋತ್ಸಾಹ ಅಗತ್ಯ. ನಾವು ಗಮನಿಸಿದಂತೆ ಈ ಬೆಂಬಲ 
ಬಹಳಷ್ಟು ರೂಪಗಳನ್ನು ಪಡೆದುಕೊಳ್ಳುತ್ತದೆ ಹಾಗೂ 
ಮುಖ್ಯವಾಗಿ. ಮಗುವಿನ ಸಂಭ್ರಮವನ್ನು ಹಂಚಿಕೊಳ್ಳುವ 
ಪ್ರಕ್ರಿಯೆಯಲ್ಲ ಪ್ರಕಟಗೊಳ್ಳುತ್ತದೆ. ಕೆಲವು ಪೋಷಕರು ಕೇವಲ 
ನೋಡುಗರಾಗಿ ಉಳಯದೆ ಈ  ಪಯಣದಲ್ಲ ತಾವೂ 
ಭಾಗಿಯಾಗುತ್ತಾರೆ. ನಾವು ಆಸಕ್ತಿಯುಳ್ಳ ಪೋಷಕರಿಗೆ ನಮ್ಮ 
ಪರಿಸರ ನಡಿಗೆ. ಗಿಡಗಳನ್ನು ನೆಡುವ ಕಾರ್ಯಕ್ರಮ. 
ಸಿಬ್ಣಂದಿಗಳು ಹಾಗೂ ಮಕ್ಕಳೊಡನೆ ತೋಟಗಾರಿಕೆಯಲ್ಲ 
ಜೊತೆಗೂಡಲು ವೇದಿಕೆಯೊಂದನ್ನು ಒದಗಿಸಿದ್ದೇವೆ. ಪ್ರಾಥಮಿಕ 
ಶಾಲೆಯ ಹಂತದಲ್ಪನ ಈ ರೀತಿಯ ಅನುಭವಾತ್ಮಕ ಕಲಕೆ 
ಹಾಗೂ ಅಡಿಪಾಯವು ಮಾಧ್ಯಮಿಕ ಶಾಲೆಯಲ್ಲ ಬೆಳೆಸುವ 
ಪರಿಕಲ್ಪನೆಗಳಾದ ಹೊಂದಿಕೊಳ್ಳುವಿಕೆ, ಸಂತಾನೋತ್ಪತ್ತಿ. ವಲಸೆ, 
ನೈಸರ್ಗಿಕ ನೆಲೆ ಮುಂತಾದವುಗಳ ಕುರಿತ ಮಗುವಿನ ವಾಸ್ತವಿಕ 
ತಿಳುವಳಕೆ ಹಾಗೂ ಮೆಚ್ಚುಗೆಗೆ ಮೂಲ ಸಾಧನ ಎಂಬುದು ನಮ್ಮ 
ಅನಿಸಿಕೆ. 


ಮಗುವಿನ ಸಹಜ ಆಕರ್ಷಣಿಯನ್ನು ಜೀವಂತವಾಗಿಡುವುದು 
ಬಹಳ ಮುಖ್ಯ. ಪ್ರತಿಯೊಂದು ಮಗುವಿಗೂ ನಿಸರ್ಗದೊಡನೆ 
ಒಡನಾಡುವುದು ಒಂದು ಅತ್ಯಂತ ಸುಂದರವಾದ ಪಯಣ. 
ತಮ್ಮ ಸುತ್ತಮುತ್ತಅರುವ ದೊಡ್ಡವರ ಬೆಂಬಲ ಸಿಕ್ಸಾಗಲಂತೂ 
ಇದು ಅವರ ಬಾಳನಲ್ಲ ಕೆಲವೊಂದು ಅರ್ಥಪೂರ್ಣವಾದ 
ಸಂಬಂಧಗಳಗೆ ಕಾರಣವಾಗಬಹುದಾದ ಸಾಮರ್ಥ್ಯವನ್ನು 
ಹೊಂದಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


35) 


ಅಡಿಟಿಪ್ಪಣಿ 


i https://vikalpsangam.org/article/marudam-farm-school-becoming-while-it-is-being/ 


ಪೂರ್ಣಿಮಾ ಅರುಣ್‌ ಅವರು ಮರುದಂ ಫಾರ್ಮ್‌ ಸ್ನೂಲ್‌ನ ವ್ಯವಸ್ಥಾಪಕ ಸದಸ್ಯರು ಹಾಗೂ ಮುಖ್ಯ ಶಿಕ್ಷಕರು. ಪಠ್ಯಕ್ರಮ ಅಭವೃದ್ಧಿಂದ 
ಹಿಡಿದು ಶಿಕ್ಷಕರ ತರಬೇತಿ ಹಾಗೂ ಆಡಳತಾತೃಕ ವ್ಯವನ್ಥೆಯನ್ನೊಳಗೊಂಡಂತೆ ಶಾಲೆಯನ್ನು ಮುನ್ನಡೆಸುವ ಎಲ್ಲ ಅಂಶಗಳಲ್ಲಿ 
ನಿರತರಾಗಿದ್ದಾರೆ. ಕಳೆದ 2೦ ವರ್ಷಗಳಂದ ತಮ್ಮ ತರಗತಿಯಲ್ಲ ವಿಜ್ಞಾನವನ್ನು ಕುರಿತ ವಿನೂತನ ಮಾರ್ಗಗಳನ್ನು ರೂಪಿಸುವುದರಲ್ಲಿ 
ತೊಡಗಿಸಿಕೊಂಡಿದ್ದಾರೆ. ಕಳೆದ ಎಂಟು ವರ್ಷಗಳಂದ ಇವರು, ಮರುದಂನಲ್ಲ ದೇಶದಾದ್ಯಂತದ ಸಾಂಪ್ರದಾಯಕ ಕಲೆಗಳು ಹಾಗೂ 
ಕರಕುಶಲ ವಸ್ತುಗಳನ್ನು ಪ್ರದರ್ಶಿಸಲು ವಾರ್ಷಿಕ ಕರಕುಶಲ ವಾರವನ್ನು ಆಯೋಜಸುತ್ತಿದ್ದಾರೆ. ಪರ್ಯಾಯ ಶಿಕ್ಷಣ ಜಾಲದ (Alternative 
Education Network) ಸಕ್ರಿಯ ಸದಸ್ಯರಾಗಿರುವ ಇವರು. ಮೂರು ವರ್ಷದ ಹಿಂದೆ ತಮಿಳುನಾಡು ಶಾಖೆಯನ್ನು ಆರಂಭಸುವುದರಲ್ಲ 
ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಇವರನ್ನು poornima.arun12@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ವಿನಯ ವಿಠಲ್‌ | ಪರಿಶೀಲನೆ: ಶೈಲಜಾ ಜಿ.ಪಿ. 


34 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


